ಜಹಿ) 


| ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ: 


ಶ್ರೀಮತಿ ಜಯಮ್ಮ (ವಿಧಾನ 
| ಸಬೆಯಿಂದ ಚುನಾಯಿತರಾವನವದು) 
09/03/2020 

ಮಾನ್ಯ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಹಾಗೂ ಹಿಂದುಳಿದ 


ವರ್ಗಗಳ ಕಲ್ಯಾಣ ಸಚಿವರು. 


ಮಾನ್ಯ ಸದಸ್ಯರ ಹೆಸರು: 


| ಉತ್ತರಿಸಬೇಕಾದ ದಿನಾಂಕ: 
ಉತ್ತರಿಸುವ ಸಚಿವರು: 


ಅ) | ಗೊಲ್ಲ ಜನಾಂಗದ ಅಭಿವೃದ್ಧಿ | ' -ಇಲ್ಲ- 
ನಿಗಮ ಸ್ಮಾಪಿಸುವ ಉದ್ದೇಶ| ಆದರೆ, ಹಿಂದುಳಿದ ವರ್ಗಗಳ ಅಲೆಮಾರಿ! ಅರೆ 
ಸರ್ಕಾರಕ್ಕೆ ಇದೆಯೇ; ಅಲೆಮಾರಿ ಜನಾಂಗದ 46 ಜಾತಿಗಳ ಪೈಕಿ ಗೊಲ್ಲ 

ಸಮುದಾಯವು ಸೇರಿದ್ದು, ಈ 46 ಜಾತಿಗಳ 
ಅಭಿವೃದ್ಧಿಗಾಗಿ ಕರ್ನಾಟಿಕ ಅಲೆಮಾರಿ/ಅರೆ 
ಅಲೆಮಾರಿ ಅಭಿವೃದ್ದಿ ನಿಗಮವನ್ನು 
ದಿನಾಂಕ: 27-02-2020ರಂದು ಕಂಪನಿ ಕಾಯ್ದೆ 
2013ರನ್ವಯ ನೋಂದಾಯಿಸಿ ಸ್ಮಾಜಿಸ 
ಲಾಗಿರುತ್ತದೆ. 


-ಉದವಿಸುವುದಿಲ್ಲ- 


ಇ) | ಬಜೆಟ್‌ನಲ್ಲಿ ಘೋಷಣೆ ಮಾಡುವ 
ಉದ್ದೇಶ ಸರ್ಕಾರಕ್ಕಿದೆಯೇ; 

ಈ) | ಕರ್ನಾಟಿಕ ರಾಜ್ಯದಲ್ಲಿ ಇರುವ 

ಗೊಲ್ಲ ಜನಾಂಗದ ಜನಸಂಖ್ಯೆ 


ಎಷ್ಟು? (ಜಿಲ್ಲಾವಾರು ವಿವರ 
ನೀಡುವುದು) 


1984ರ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ 
ಸಮೀಕ್ಲೆ ವರದಿ ಪ್ರಕಾರ ರಾಜ್ಯದಲ್ಲಿ ಗೊಲ್ಲ 
ಸಮುದಾಯದ ಅಂದಿನ ಜನಸಂಖ್ಯೆ 5,29,222 
ಇರುತ್ತದೆ. ಜಿಲ್ಲಾವಾರು ಮಾಹಿತಿಯನ್ನು 
ಅನುಬಂಧ-1ರಲ್ಲಿ ನೀಡಿದೆ. 


ಸಂಖ್ಯೆ: ಹಿಂವಕ 43 ಬಿಸಿಎ 2020 y 


್‌್‌ ವಾ 

i \ Af "ಸ 

p p i i 

H Sad ME A} foi 


f 
ಹ p ನಿ 


| “ಶ್ರೀ ಬಿ ಶೀರಾಮುಲು) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಅನು ಬಂಧ-1 


1984ರ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸರ್ವೆ ವರದಿ ಪ್ರಕಾರ ಗೊಲ್ಲ 
ಸಮುದಾಯದ ಜಿಲ್ಲಾವಾರು ಜನಸಂಖ್ಯೆ ಈ ಕೆಳಕಂಡಂತಿದೆ. 


ಬೆಂಗಳೂರು 67757 
ಶಿವಮೊಗ್ಗ. ಎ |. 1682 


ತುಮಕೂರು | 105141 
ಚಿತ್ರದುರ್ಗ ೫ NS 111094 


ದಕ್ಕಿಣ ಕನ್ನಡ 
ಚಿಕ್ಕಮಗಳೂರು 7901 
ಕೊಡಗು 


..ಲಿಜಯಪುರ 
ಧಾರವಾಡ 


ಉತ್ತರಕನ್ನಡ | 9220 


529222 


